ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ಎಸ್‌.ಸಿ.ಪಿ/ಟಿ.ಎಸ್‌.ಪಿ ಕಾಮಗಾರಿಗಳ ಬಗ್ಗೆ 
ಶ್ರೀ ಅರವಿಂದಕುಮಾರ್‌ ಅರಳಿ (ವಿಧಾನಸಭೆಯಿಂದಚುನಾಯಿತರಾದವರು):- 


161(264) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) 2016 ರಿಂದ 2019ವರೆಗಿನ ಅವಧಿಯಲ್ಲಿ ಬೀದರ್‌ ಜಿಲ್ಲೆಯಲ್ಲಿ ಜರುಗಿದ ಎಸ್‌.ಸಿ.ಪಿ/ಟಿ.ಎಸ್‌.ಪಿ 
ಕಾಮಗಾರಿಗಳು ನಿಯಮಾನುಸಾರ ನಡೆದಿವೆಯೇ ; ನಡೆದಿದ್ದಲ್ಲಿ ಆ ಕಾಮಗಾರಿಗಳ (ಔರಾದ, ಬೀದರ್‌, ಭಾಲ್ಕಿ) 
ಪ್ರತ್ಯೇಕ ವಿವರ ನೀಡುವುದು; 


(ಆ) ನಿಯಮಾನುಸಾರ ಜರುಗದ ಕಾಮಗಾರಿಗಳು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಅಂತಹ ಕಾಮಗಾರಿಗಳನ್ನು ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ಎಸ್‌.ಸಿ.ಪಿ/ಟಿ.ಎಸ್‌.ಪಿ 


ಕಾಯ್ದೆ 2013ರ ಅನ್ವಯ ಪ್ರಕರಣ ದಾಖಲು ಮಾಡಲಾಗಿದೆಯೇ; ಪ್ರಕರಣ ದಾಖಲಿಸದಿರಲು ಕಾರಣವೇನು? 
(ವಿವರ ನೀಡುವುದು) 


